ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


: 1080 
: ಶ್ರೀ ಎಸ್‌. ನಾಗರಾಜ್‌ (ಸಂದೇಶ ನಾಗರಾಜ್‌) 


: ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 13-03-2020 
ಕ್ರಸ ಪಶ್ನೆ ಉತ್ತರ 
ಅ |ಹನೂರಿನಿಂದ 12 ಕಿಮೀ ದೂರ ಈ ಹಿಂದೆ ಕೊಳ್ಳೇಗಾಲ ಘಟಕದ ಅನುಸೂಚಿ 
ಇರುವ ಗೂಳ್ಯ (ಬಿ.ಎಂ.ಹಳ್ಳಿ) ಗ್ರಾಮಕ್ಕೆ | ಸಂಖ್ಯೆ 74/15 ರಲ್ಲಿ ಹನೂರಿನಿಂದ ಗೂಳ್‌ಕ್ಕೆ 
ರಾಜ್ಯ ರಸ್ತೆ ಸಾರಿಗೆ ಬಸ್‌ ಸೌಲಭ್ಯ ಬ್ಲಂಹಳ್ಳ ಬೆಳಿಗ್ಗೆ 0800 ಮತ್ತು ಸಂಜೆ 16.00 
ಗಕ್ನನಾಸಿವುಡ ಗಂಟೆಗೆ 2 ಸುತ್ತುವಳಿಗಳನ್ನು ಕಾರ್ಯಾಚರಣೆ ಮಾಡಿದ್ದು. 
ಪ್ರಯಾಣಿಕರಿಂದ ಉತ್ತೇಜನ ಸಿಗದೆ ಅತೀ ಕಡಿಮೆ 
ಆದಾಯ ಬಂದು ಸಾರಿಗೆಯು ನಷ್ಟದಲ್ಲಿ 
ಕಾರ್ಯಾಚರಣೆಯಾದ ಕಾರಣದಿಂದ ಸದರಿ 
ಸಾರಿಗೆಯನ್ನು ಕಡಿತಗೊಳಿಸಲಾಗಿರುತ್ತದೆ. 
ಆ ಬಿ.ಎಂ.ಹಳ್ಳಿ, ಕೆ.ವಿ.ಎನ್‌ ದೊಡ್ಡಿ, ಕ.ರಾ.ರ.ಸಾ.ನಿಗಮದ ಕೊಳ್ಳೇಗಾಲ ಘಟಕದ 


ತೋಮರ್‌ಪಾಳ್ಯ ಮೂಲಕ ಈ ಊರಿಗೆ 
ಸಾರಿಗೆ ಬಸ್‌ ಸೌಲಭ್ಯ ಕಲ್ಪಿಸಿ ಗ್ರಾಮೀಣ 


ಜನರಿಗೆ ಸಾರಿಗೆ ಸೌಲಭ್ಯ ಕಲ್ಪಿಸಿ 
ಕೊಡಲಾಗಿದೆಯೇ; ಹಾಗಿದ್ದಲ್ಲಿ, ಎಷ್ಟು 
ದಿಪವಸದೊಳಗಾಗಿ 
ಕಲ್ಪಿಸಿಕೊಡಲಾಗುವುದು? 


ಅನುಸೂಚಿ ಸಂಖ್ಯೆ 74/15 ರಲ್ಲಿ ಹನೂರು-ಚಂಗ್ವಾಡಿ 
ಕ್ರಾಸ್‌-ನಾಗನಾಥ-ಬೈರನಾಥ-ತೋಮರ್‌ಪಾಳ್ಯ 
ಮಾರ್ಗದಲ್ಲಿ ಪ್ರಸ್ತುತ 11.30, 13.15, 13.45, 14.45, 
15.15, 16.45, 18.15, 20.00ರ ಸಮಯಗಳಲ್ಲಿ 
ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳ 
ಅನುಕೂಲಕ್ಕಾಗಿ ಸಾರಿಗೆಗಳು ಕಾರ್ಯಚರಣೆಯಲ್ಲಿದೆ. 


ಸಾರ್ವಜನಿಕ 


ಬೆಳಿಗ್ಗೆ 8.00 ಗಂಟೆಗೆ ಮತ್ತು ಸಂಜೆ 16.00 
ಗಂಟೆಗೆ 2 ಸುತ್ತುವಳಿಗಳನ್ನು ದಿನಾಂಕ 01.04.2020ರಿಂದ 
ಜಾರಿಗೆ ಬರುವಂತೆ 
ಯೋಜಿಸಲಾಗಿರುತ್ತದೆ. 


ಕಾರ್ಯಾಚರಿಸಲು 


ಸಂಖ್ಯೆ ಟಿಡಿ 79 ಟಿಸಿಕ್ಯೂ 2020 


[1 


ಕಾ 


(ಲಕ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


